ಚೆನ್ನಬಸಪ್ಪ ಬೆಟ್ಟದೂರ 


ಕೊಡಗಿನ ಕೊನೆಯ ಅರಸ - ಚಿಕ್ಕವೀರ ರಾಜೇಂದ್ರ 


ಒಂದು ಐತಿಹಾಸಿಕ ವಿವೇಚನೆ. 


ಇಂದಿನವರೆಗೆ ಕೊಡಗಿನ ಚಿಕ್ಕವೀರ ರಾಜೇಂದ್ರನ 


ಬಗ್ಗೆ ಬರೆದ ಇತಿಹಾಸಕಾರರು, ಕಾದಂಬರಿಕಾರರೂ, 
ನಾಟಕಕಾರರೂ. ಚಿಕ್ಕವೀರ ರಾಜೇಂದ್ರನ, - 1) 
ಕ್ರೂರಿಯಾಗಿದ್ದ, 2) ವಿಷಯಲಂಪಟನಾಗಿದ್ದ, 


3) ಜೂಜುಕೋರನಾಗಿದ್ದ, 4) ಮದ್ಯ, ಮಾಂಸ ಸೇವನೆ 
ಮಾಡುತ್ತಿದ್ದ, 5) ಪ್ರಜೆಗಳು ಕೊಟ್ಟ ಕಂದಾಯವನ್ನು 
ಮರಳಿ 'ಳುತ್ತಿದ್ದ. 6) ಕುಂಟ ಬಸವನನ್ನು ಕೊಲ್ಲಿಸಿದ್ದ 
7) ಕಳೆದುಹೋದ ರಾಜ್ಯವನ್ನು ಮರಳಿ ಸಿಕಿ ೀತೆಂಬ 


ಆಸೆಯಿಂದ ಮಗಳು- ಗೌರಮ್ಮನನ್ನು ಕ್ರಿಫ್ರಿಯನ್‌ 
ಧರ್ಮಕ್ಕೆ ಮತಾಂತರಿಸಿದ, ಅದಕ್ಕಾಗಿ ಇಂಗ್ಲೆಂಡಿಗೆ 
ಹೋದ, 8) ತಂಗಿ ದೇವಮ್ಮಾಜಿಯ ಮಗನನ್ನು 


ಕೊಲೆ ಮಾಡಿದ, 9) ಒಟ್ಟಾರೆ ಹೇಳಬೇಕೆಂದರೆ ಚಿಕ್ಕ 


ವೀರ ರಾಜೇಂದ್ರನು ಅತಿ 'ದುಷ್ಪನಾಗಿದ್ದ, ಇದಕ್ಕಾಗಿ 
ರಾಜ್ಯವನ್ನು ಕಳೆದುಕೊಂಡ್ಕ - ಎಂದು ಮುಂತಾಗಿ 
ಬರೆದು ಕೆಟ್ಟ ರೀತಿಯಿಂದ ಕಂಡಿದ್ದಾರೆ. 

ಅಭ್ಯಾಸ ಮಾಡಿದವರಿಗೆ, ಅಚ್ಚರಿಯಷ್ಟೇ ಅಲ್ಲ, - 
ಕಳವಳವನ್ನುಂಟು ಮಾಡುವುದಾಗಿದೆ. ಕೊಡಗಿನ 
ಕೊನೆಯ ಅರಸ ಚಿಕ್ಕವೀರ ರಾಜೇಂದ್ರನ ಬಗ್ಗೆ ಮೇಲೆ 


ಉಲ್ಲೇಖಿಸಲಾದ ಆರೋಪಗಳು ಒಂದರಿಂದ" ಐದರ 


ಬಗ್ಗೆ ಯಾವ ಅಧಿಕೃತ ಐತಿಹಾಸಿಕ ದಾಖಲೆಗಳಲ್ಲಿ 
ಇಲ್ಲ. ಇಲ್ಲದುದನ್ನು ಇದೆ ಎಂದು ಸಾಧಿಸುವ ಈ 
(ಭಂಡ) ಧೈರ್ಯ ವನ್ನು ಮೆಚ್ಚಲೇ ಬೇಕು. ಊಹೆಗಳ 
ಆಧಾರದ ಮೇಲೆ ಐತಿಹಾಸಿಕ ವ್ಯಕ್ತಿಗಳ ತೇಜೋವಧೆ 
ಮಾಡುವುದು ಇತಿಹಾಸಕ್ಕೆ ಬಗೆವ' ಅಪಚಾರ; ದೇಶ 
ದ್ರೋಹವೂ ಅಹುದು. ಇನ್ನು ಕುಂಟ ಬಸವನ 

ಚಾರ: ಕುಂಟ ಬಸವನು ಚಿಕವೀರ ರಾಜೇಂದ್ರನ 
ತಂದೆ ಔಡ ಪಟ್‌ ಕಾಲದಲ್ಲಿಯೇ ದಿವಾನ ಹುದ್ದೆಗೆ 
ಏರಿದವನು.' ಚಿಕ್ಕವೀರ ರಾಜೇಂದ್ರನ ಓರಿಗೆಯವನು. 
ಇವನಿಂದಲೇ ಚಿಕ್ಕವೀರ ರಾಜೇಂದ್ರ ಕೆಟ್ಟ ನಡಾವಳಿಗ 
ಳನ್ನು ಕಲಿತ - ಎಂದು ಪ್ರಶಿಪಾದಿಸ ಲಾಗುತ್ತಿದೆ. 
ಕುಂಟ ಬಸವನು ಲಿಂಗರಾಜನ ಕಾಲ ದಲ್ಲಿಯೇದಿವಾನ 
ಹುದ್ದೆಯಲ್ಲಿರಬೇಕಾದರೆ ಚಿಕ್ಕವೀರ ರಾಜೇಂದ್ರನಿಗಿಂತ 
ವಯಸ್ಸಿನಲ್ಲಿ ಬಹಳ ಹಿರಿಯನಾಗಿರಬೇಕು. ಆದ್ದರಿಂದ 


೧೨೦ 


ಓರಿ ಗಮಪನಾಗಪುದು ಶಕ್ಕವಿಲ್ಲ. ಅಂದ ಮೇಲೆ ಈತ 
ನಿಂದ ಚಿಕ್ತವೀರ ರಾಜೆ ಕೇಂದ್ರ ತಟ್ಟಿ ತನವನ್ನು ಕಲಿಯುವ 
ಪ್ರಶ್ನೆಯಲ್ಲಿ'ಬಂತು? 
ಕುಂಟ ಬಸವನನ್ನು ಚಿಕ್ಕವೀರ ರಾಜೆಂದ್ರ ಕೊಲೆ 
ಮಾಡಿಸಿದನೆಂಬ ಆರೋಪದ ಬಗ್ಗೆ ರಾಯಿಸರು ಬಸ 
ವನು ಆ ಹತ್ಯೆ ಮಾಡಿಕೊಂಡನೆಂದು ಡಾಕ್ಟರರು 
ರಿಪೋರ್ಟ್‌ ಮಾಡಿದರು ಎಂದು ಹೇಳುತ್ತಾರೆ. ವಸ್ತು 
ಇತತ ವೀರ ರಾಜೇಂದ್ರನು ಮಾಡದ 
ಕಟ್ಟುವುದು ಎಂತಹ 


ಕೊಡಗು, ಚಿಕ್ಕವೀ ವೀರ ರಾಜೇಂದ್ರನ 
ಆಗಿನ್ನೂ ಚಿಕ್ಕವೀರ ರಾಜೇಂದ್ರ 
ನಿಗೆ ಮಗಳು ಮ ಹುಟ್ಟಿರಲಿಲ್ಲ 1852ರಲ್ಲಿ 
ಮಗಳಿಗೆ ಇಂಗ್ಲಿಷ್‌ ಶಿಕ್ಷಣ ಕೊಡಿಸುವ. ge 
ಇಂಗ್ಲೆಂಡಿಗೆ ತೆರ ರಳುವಾಗ' ಗೌರಮ್ಮ 10 ವರ್ಷದವ 
ದ್ವಳು. ಇಂಥವಳು ಕಾವಲುಗಾರ ಉತ್ತಯ್ಯ ನನ್ನುಪ್ರೇ 
ಎಂದು ಹೇಳುವುದು ವಾಸ್ತವಕ್ಕೆ ದೂರ 
ಇತು. ರಾಜ್ಯ ಕಳೆದುಹೋದ ವರ್ಷಕ್ಕೆ 
ಹುಟ್ಟುತ್ತಾಳೆ. ಅಂದರೆ ಇಲ್ಲದ ಮಗಳು 
ತೆಯ ನ ನ್ನು ಪ್ರೇಮಿಸುವುದು ಸಾಧ್ಯವೇ? ಎಂಬು 
ದನ್ನು “ಮುನಗಂಡಾಗ ಇದು ಕುಚೋದ್ಯ ತನದಿಂದ 
ಕೂಡಿದ ಮಾತೆಂಬುದು ಗೊತ್ತಾಗುತ್ತದೆ. 
ಕಳೆದು ಹೋದ ರಾಜ್ಯ ವನ್ನು ಮರಳಿ ಪಡೆಯ 
ಚಿಕ್ಕವೀರ ರಾಜೇಂದ್ರನ ಆಸೆ ಸಹಜವಾ 
ಹಾಗಿರಬಾರದೆಂದು ಹೇಳುವುದಕ್ಕೆ ಯಾರಿಗೂ 
ಆದರೆ ಅದಕ್ಕಾಗಿ ಮಗಳನ್ನು ಮತಾಂ 


ಲ 
1 
[Kd 
1! 
4 
ಟಿ 


RN: 
₹! ಭಿ 
[J 
It 
pf 


(4 
ಭ್ರ 


೧ 
ಗ 


ತ್ರಿ 
1 
ತ್ರ 


ತರಿಸಿ, ಆಮೂಲಕ ತನ್ನ ರಾಜ್ಯವನ್ನು ಮರಳಿ ಪಡೆ 


ಆಶಿಸಿ ದ್ದನೆಂದು ಹೇಳುವುದು ಚಿಕ್ಕವೀರ 
ರಾಜೇಂದ್ರನ ವ್ಯಕ್ತಿತ್ವದ ಹನನ ಮಾಡಲು ಹೇಳುವ 
ಮಾತಾಗುತ್ತದೆ. "ರಾಯಿಸರು ಮತ್ತು ಮುತ್ತಣ್ಣನ ವರು. 
ಸ ಜೇಂದ್ರನು ತಮ್ಮ ಮಗಳಿಗೆ ಇಂಗ್ಲಿಷ್‌ 
ಶಿಕ್ಷ ಜದ iil ಪಡೆಯಲೆಂದು ಡಾಲ್‌ಹೌಸಿಯಿಂದ 


ಇತಿಹಾಸ ದರ್ಶನ 


ಇಂಗ್ಲೆಂಡಿಗೆ ಹೋಗುವುದಕ್ಕಾಗಿ ನಿರೂಪವನ್ನು ತೆಗೆದು 
ಕೊಂಡನು. - ಎಂದು ಹೇಳುತ್ತಾರೆ. ಈ ಮಾತು 
ಸುಳ್ಳೆನ್ನುವುದಕ್ಕೆ ಕಾರಣವೇ ದೊರೆಯದಿರುವಾಗ ಸತ್ತ 
ವೆಂದು ಸುಸ್ಪಷ್ಟ ವಾಗುತ್ತದೆ. | 

ಗೌರಮ್ಮನು ತಾನು ಪ್ರೌಢಳಾದ ಮೇಲೆ ಇಂಗ್ಲೀ 
ಷಿನವ; ಅವನನ್ನು ಮದುವೆ ಯಾಗುವು 
ದಕಾಗಿ ಕ್ರಿಶ್ಚಿಯನ್‌ ಧರ್ಮವನ್ನು ಸ್ವೀಕಾರ ಮಾಡಿದಳು. 
ಆ ಮಾತು. ಬೇರೆ. ಆದರೆ ಚಿಕ್ಕವೀರ ರಾಜೇಂದ್ರನೇ 
ತನ್ನ ರಾಜ್ಯವನ್ನು ಮರಳಿ ಪಡೆಯುವುದಕ್ಕಾಗಿ ಮಗ 
ಛನ್ನು ಮತಾಂತರಿಸಿದ ಎಂದು ಹೇಳುವುದಕ್ಕೂ 
.. ಗೌರಮ್ಮನೆ ತಾನು ಮುದುವೆಯಾಗುವುದಕ್ಕಾಗಿ 

ಯನ್‌ ಧರ್ಮವನ್ನು ಸ್ವೀಕರಿಸಿದಳು, ಎಂಬುದಕ್ಕೂ 
ರ ಅಂತರವನ್ನು ಅರಿಯಬೇಕಾದದ್ದು ಪ್ರಾಜ್ಞರೆ 
ಕರ್ತವ್ಯ. ಚಿಕ್ಕವೀರ ರಾಜೇಂದ್ರ ತನ್ನ “ಅಂತಸ್ತಿಗೆ 
ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ವರ್ತಿಸಿಲ್ಲವೆನ್ನುವುದು ಇಲ್ಲಿ 
ನಮಗೆ ಪ್ರಸ್ತುತ ಚಿಕ್ಕವೀರ ರಾಜೇಂದ್ರ ತನ್ನನ್ನು 
ತಾನು ತಾನಾಗಿಯೇ ಕೀಳಾಗಿಸಿಕೊಂಡಿಲ್ಲವೆನ್ನುವ ಸಂಗ 


ತಿಯು ಎಲ್ಲರ ಮೆಚ್ಚುಗೆಯನ್ನುಪಡೆಯಬೇಕಾದ 
ಮಾತು ಆತನ ಔನ್ಯತ್ಯದ ಅರಿವಾಗುವುದು ಇಲ್ಲಿಯೇ. 
ಚಿಕ್ಕವೀರ ಜೇಂದ್ರನು `ಕ್ರೂ ರಿಯೆಂಬುದಕ್ಕೆ 


ಉದಾಹರಣೆಯಾಗಿ ಮ ದೇವಮ್ಮಾ ಜಿಯ ಮಗನನ್ನು' 
ಮಗುವಾಗಿರುವಾಗಲೇ ಕೊಂದನೆಂದು ಹೇಳುತ್ತಾರೆ. 
ಆದರೆ ನಿಜವಾಗಿ ಹೇಳಬೇಕೆಂದರೆ, ದೇವಮ್ಮಾಜಿ - 
ಚೆನ್ನಬಸವಯ್ಯನವರಿಗೆ ಮಕ್ಕಳೇ ಆಗಿಲ್ಲ'. ಅಲ್ಲದ 
ಆಗಿನ ಕಾಲದ ಯಾವ ಆಂಗ್ಲ ಅಧಿಕಾರಿಯು ಈ 
ಮಾತನ್ನು ಹೇಳುವುದಿಲ್ಲ; ಸಮರ್ಥಿಸುವುದಿಲ್ಲ. ಇಂಥ 
ಸುಳ್ಳು ಸೃಷ್ಟಿಸಲಿಕ್ಕೆ ಕಾರಣವೇನು? ನಮಗೆ ಗೊತ್ತಾಗು 
ವುದಿಲ್ಲ. ಆದರೆ ಸುಳ್ಳು ಸೃಷ್ಟಿಸಿದವರಿಗೆ ಮಾತ್ರ ಅದರ 
ಕಾರಣ ಗೊತ್ತು - ಗುರಿ ತಿಳಿದೇ ಮಾಡಿರುತ್ತಾರೆ. 

ಚಿಕ್ಕವೀರ ಜೇಂದ್ರನು ಕ್ರೂರಿ, ಪ್ರಜೆಗಳು 
ತ್ರ ಕೆ ಮರಳಿ ಕೇಳುತ್ತಿದ್ದುದ್ದರಿಂದ 
ವಿಷಯಲಂಪಟನಾದುದರಿಂದ್ಕ ಮದ್ಯ ಪಾನ ಮಾಡುತ್ತಿ 
ದ್ದುದ್ದರಿಂದ ಜನರ ಬೆಂಬಲವನ್ನು 'ತೆದುಕೊಂಡುದು 
ದರಿಂದಾಗಿ ರಾಜ್ಯಕ್ಕೆ ಕುತ್ತು ಒಂ ತು. ಅದಕಾಗಿ ರಾಜ್ಯ 
ವನ್ನು ಕಳೆದುಕೊಂಡನು, ಎಂದು ಹೇಳುತ್ತಾರೆ. ಇದು 
ಎಷ್ಟರಮಟ್ಟಿಗೆ ಸರಿ ಎಂದು ನೋಡುವ. 

1824ರಲ್ಲಿ ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನ 
ಮ್ಮನ ರಾಜ್ಯವನ್ನು ಬ್ರಿಟಿಷರು ಕಬಳಿಸಿದರು. ರಾಣಿ 
ಚೆನ್ನಮ್ಮ ಕ್ರೂರಿಯಾಗಿದ್ದಳೆಂದು ಕಬಳಿಸಿದರೆ? ಜನಾನು 


ಇತಿಹಾಸ ದರ್ಶನ 


ವಾಗಿ ಪರಿಣಮಿಸಿತು. 


ರಾಗ ಕಳೆದುಕೊಂಡಿದ್ದಳೆ?ಚೆ ಕನ್ನಮ್ಮ ಒನ ಮೇಲಿನಅಭಿಮಾ ನ 
ದಿಂದ ಕಿತ್ತೂರು ನಾಡಿನ ಮೇಲಿನ ಪ್ರೀತಿಯಿಂದ ಜನಸಾ 


ಮಾನ್ಯರ ಮಧ್ಯದಿಂದ ಮೂಡಿಬಂದ ಆಸಾ ಮಾನ್ಯ 


ಸಂಗೊಳ್ಳಿ ರಾಯಣ್ಣನಂತಹ ಅಪ್ರತಿಮ ದೇಶ ಭಕ್ತ ಚಿನ್ನ 
ಮ್ಮನಿಗಾಗಿ ಕಿತ್ರೂರಿಗಾಗಿ ಪ್ರಾ ಪ್ರಾಣಾರ್ಪಣೆ ಮಾಡಲು ಸಿ ದ್ದ 
ನಾದುದು ಸುಳ್ಳೇ ಆದರೂ ಕೆಲವರ ಕುಟಿಲ 
ಕಾರಾಸ್ಥಾನದಿಂದ ಕಿತ್ತೂರು ಕನ್ನಡಿಗರ ಕೈಬಿಟ್ಟು 
ಹೋಯಿತು. ಸ್ವಾತಂತ್ರ್ಯನಂತರ ನಮ್ಮ ಮೈಸೂರು 
ಮಹಾರಾಜರ ರಾಜ್ಯ ಹೋಯಿತಲ್ಲ ಜತಿ ಅದಕ್ಕೆ "ಮಹಾ 
ರಾಜರು ಜನರ ಪಿ ಪ್ರೀತ್ರಾದರಗಳನ್ನು ಕಳೆದುಕೊಂಡಿದ್ದ 
ರೆಂದೆಳಿ ಹಾಗೆಂದು ಹೇಳಲು ಯಾರೂ ಧೈರ್ಯ 
ಮಾಡಲಾರರು. 

ಅಂತೆಯೇ ಕೊಡಗು ರಾಜ ಚಿಕ್ಕವೀರ 
ರಾಜೇಂದ್ರನ ಕ ತಪ್ಪಿ ಹೋದದು ಬ್ರಿಟಿಷರು ಕುಯುಕ್ತಿ 
ಯಿಂದ ಕೊಡಗಿನ ಹೊರಗಿನಿಂದ ಬಂದ ಪಿತ ಪ್ರಧಾನ 
ಕುಟುಂಬಗಳ ವ್ಯವಸ್ಥೆ ಸೈೆಯಿರುವ ಒಳಸಂಚಿನಿಂದ. ಚಿಕ್ಕ 
ವೀರರಾಜೆ ತೀಂದ್ರನು' ಮಾತೃಪ್ರಧಾನ ಕುಟುಂಬದ ಪದ್ಧತಿ 
ಯನ್ನು ಪ್ರತಿಪಾದಿಸುವವ' ನಾದ್ದಡಿಂದ, ತನಗೆ ಗಂಡು 
ಮಕ್ಕಳಿಲ್ಲದ್ದರಿಂದ ತನ್ನ ಮಗಳು ಗೌರಮ ನಿಗೆ ರಾಜ್ಯ 
ದೊರೆಯಬೇಕೆಂದು ಆತನ ಹಂಬಲ ವಾಗಿತ್ತು. ಬ್ರಿಟಿಷ 
ರಿಗೆ ಇದೊಂದು, ರಾಜ್ಯ ಕಬಳಿಸಲು, ಪ್ರಬಲ ಕಾರಣ 
ಪಿತೃಪ್ರಧಾನ ಕುಟುಂಬದ 
ಇವರೆಲ್ಲರೂ ಕೊಡಗಿನ ಹೊರಗಿನಿಂದ ಬಂದವರು) 
ಜನರೆಲ್ಲ ಬ್ರಿಟಿಷರ ಒಳಸಂಚಿಗೆ ನೆರವಾದರು. ಮೂಲ 
ಕೊಡಗಿನ ನಿವಾಸಿಗಳು ಇದಾವುದನ್ನು ಅರಿಯದೆ, 
ಪ್ರತಿಭಟಿಸುವ ಶಕ್ತಿ ಇಲ್ಲದ್ದರಿಂದ ಅರಸನ ಮೇಲೆ 
ಅಭಿಮಾನ, ಆದರವಿದ್ದರೂ ಮೂಕ ಪ್ರೇಕ್ಷಕರಾಗಿ 
ನೋಡಬೇಕಾಯಿತು. 

ಚಿಕ್ಕವೀರ ರಾಜೇಂದ್ರನ ಬಗ್ಗೆ ಬರೆಯುವವರೆಲ್ಲರೂ 
ಕೊಡಗಿನ ರಾಜ್ಯವನ್ನು ಕಬಳಿಸಲು ಹವಣಿಸುವ 
ಬ್ರಿಟಿಷ್‌ ಅಧಿಕಾರಿಗಳ) ಚಿಕ್ಕವೀರರಾಜೆ €ಂದ್ರನ ಮಾತ್ರ 
ಪ್ರಧಾನ ಕುಟುಂಬ ಪದ್ಧತಿಗೆ ವಿರೋಧವಾಗಿರುವವರ 
ಮಾತುಗಳನ್ನು ಮಾತ್ರ ಆಧಾರವಾಗಿ ತೆಗೆದುಕೊಳ್ಳು 
ತ್ತಾರೆ. ಇವುಗಳಲ್ಲಿ “ಪಳಮೆಯ ಪಟ್ಟೋಲೆ'' ಯ 
ಕರ್ತೃ, ಮತ್ತು ಶ್ರೀ ಡಿ.ಎನ್‌. ಕೃಷ್ಣಯ ನವರೂ ಸೇರು 
ತ್ತಾರೆ. “ಪಳಮೆಯ ಪಟೋಲೆ ಎಂದರೆ ಕೊಡವ 
ಭಾಷೆಯಲ್ಲಿ ಸುಳ್ಳು ಸಮಾಚಾರ -ಸಂಗಶಿ. ಇದು 
ಒಂದು ಜಾನಪದದ ಆಧಾರ ದ್ರಂಥವೆಂದು ಬಹಳ 
ಜನರ ಭಾವನೆಯಾಗಿದೆ. ಇದು ತಪ್ಪು ಆದರೆ ಇದು 
ಇತ್ತೀಚೆಗೆ ಬರೆದುದಾಗಿದೆ. ಇದರ ಕರ್ತೃವಿನ ಹೆಸರು 


೧೨೧ 


ಮರೆತು ಹೋಗಿದೆ. ಇದರ ಸಂಪಾದಕರು; ನಡಿಕೇರಿ 
ಯಂಡ ಚಿಣ್ಣಪ್ಪ. ಅನಂತರ ಕೊಡಗಿನ ಇತಿಹಾಸವನ್ನು 
ಬರೆದ ಶ್ರೀಮಾನ್‌ ಡಿ.ಎನ್‌. ಕೃಷ್ಣಯ್ಯನವರೂ ಅಷ್ಟೇ. 
ಚಿಕ್ಕವೀರ ರಾಜೇಂದ್ರನು ತನ್ನ * ಶಕ್ತಿವರ್ಧನೆಗಾಗಿ 
ಬಾಣಂತಿಯರ ಹಾಲು ಕುಡಿಯುತ್ತಿದ್ದನೆಂದು ಬರೆದು, 
ಚಿಕ್ಕವೀರರಾಜೇಂದ್ರನನ್ನು ನಿರ್ದಯ ವ್ಯಕ್ತಿಯನ್ನಾಗಿ 
ಚಿತ್ರಿಸಿದ್ದಾರೆ. ಇದೆಲ್ಲಕ್ಕೂ ಮೂಲ ಕಾರಣವೆಂದರೆ 
ಕೊಡವ" ಭಾಷೆಯ "ಪರಿಚಯವಿಲ್ಲದ ದ್ದರಿಂದ ಆಗುವ 
ಅನಾಹುತಗಳು. ಜಾನಪದ " ಸಂಶೋಧಕರೊಬ್ಬರು 
ಚಿಕ್ಕವೀರ ರಾಜೇಂದ್ರನನ್ನು “ಸ್ತ್ರೀ ನುಮೋಧ್ದಾರಕ 
ನೆಂದು” ಕೊಡಗಿನ ' ಜಾನಪದದೆಲ್ಲಿ ವರ್ಣಿಸಿರುವುದ 
ಆ. ಬೆಳಕಿಗೆ ತಂದು ಇತಿಹಾಸಕ್ಕೆ ಚಿಕ್ಕವೀರ 

ಜೇಂದ್ರನಿಗ ಮಹೋಪಕಾರ ಮಾಡಿದ್ದಾರೆ”. ಜನಪ 
ದರು ಯಾರ ಆಸೆ - ' ಅಮಿಷಗಳಿಗೆ “ಒಳಗಾಗದೆ, 
ಹತ್ತಿರದಿಂದ ಕಂಡು, ಹೃದಯಕ್ಕೆ ತಟ್ಟಿದ ಮಾತುಗಳನ್ನು 
ಹೃತ್ಪೂರ್ವಕವಾಗಿ ನುಡಿದಿರುವುದರಿಂದ, ಆ ಮಾತುಗ 
ಳಗೆ  ಶಿಲಾಶಾಸನಗಳಿಗಿಂತಲೂ ಹಚ್ಚು ಬೆಲೆಯಿದೆ. 
ಅವರಿಗೆ ಯಾರನ್ನು ಮೆಚ್ಚಿಸಬೇಕಾಗಿಲ್ಲ. ತಾವು ಪರಿ 
ಭಾವಿಸದುದನ್ನು ಮಾತ್ರ ಹೇಳ ಬಲ್ಲರು. ಈ ಮಾತು 
ಗಳು ಚರಿತ್ರೆಗೆ ಮೂಲಾಧಾರ. 

ಕೊಡಗಿನ ಇತಿಹಾಸದಲ್ಲಿ ಚಿಕ್ಕವೀರರಾಜೇಂದ್ರನನ್ನು 
ಕುರಿತು ಹೇಳಿಕೆ ಇಂತಿದೆ “ಮೊದೆ ಪಾಲಿಗೆ ಹೋದ 
ರಾಜನನ್ನು. ಮೊಲೆಹಾಲಿಗೆ , ಹೋದಾಂತೆ ಆಡಿ 
ಕೊಂಡಂತೆ” (ಹೊದೆ ಪಾಲೆಕ್‌ ಪೋನ ರಾಜನ 
ಮೊಲೆಪಾಲೆಕ್‌ ಪರಂದತ್ರೆ) 

ತೀವ್ರ ಅಸ್ಪ ಸನಾದಾಗ ಚಿಕ್ಕವೀರ ರಾಜೇಂದ್ರನು 
"ಕೂಡಚಿಯ ಹೊಡಗನ ಇ ಮಾತೃಪ್ರಧಾನ ಕುಟುಂಬದ 
ಮುಖ್ಯಸ್ಥೆಯ) ವೈದ್ಯಕಿ ಸಲಹೆಯಂತೆ “ಮೊದೆ 
ಪಾಲ ಸ (ಏವಿಧ ' pe ಬೇಕಾದೆಡೆ 
ಜೇನು ಸವರಿದ ಹಲಸಿನೆಲೆಯ ದೊನ್ನೆ ಭಾ 
ಳನ್ನು ಮುಂಜಾವಿನಲ್ಲಿ ಕಟ್ಟಿ ಸಂಗ್ರಹಿಸಿ ಮಂಜಿ 
ಹನಿಗಳು) ಸತತವಾಗಿ ಸೇವಿಸ್ಕಿ ತನ್ನ ಆರೋಗ್ಯವನ್ನು 
ಸಂವರ್ಧಿಸಿಕೊಂಡಿದ್ದ. 

ಈ ಚಿಕ್ಕವೀರ ರಾಜೇಂದ್ರನು ತನ್ನ ಆಡಳಿತ 
ಕಾಲದಲ್ಲಿ ತನ್ನ ಪೂರ್ವ ಜನರ ಕಾಲದಲ್ಲಿ ದಮನಕ್ಕೀ 
ಡಾದ 'ಮಾತೃಪ್ರ ಧಾನ ಕುಟುಂಬ ವ್ಯವಸ್ಥೆಯನ್ನು ಪುನ 
ರುತ್ಥಾನ ಗೊಳಿಸಿದ. ಆದರೆ “ಕಷ್ಟವೆಂಬ (ಚಿಕ್ಕ 
ಎಂದರೆ ಕೊಡವ ಭಾಷೆಯಲ್ಲಿ ಕಷ್ಟವೆಂದು ಅರ್ಥ) 


ನಾಮಧರಿಸಿ, ಕಷ್ಟದ ಪರಂಪರೆ ಹೊತ್ತ ಹೆಣ್ಣಿನ ಏಳ್ಗೆ ಗಿ 


ಳಿದು ವಿಟನೆಂಬ ಬಿರುದು ಹೊತ್ತ (ಚಿಕ್ಷಲ್‌ ಪೆದೆತ್‌ 


“ ಚಿಕ್ಕಾಟ್‌ ಕೊಂಡ ಪೊಂಗ ಪೇರ್‌ಮೆಲ್‌ ಪ್ರಲಿಯಾಟ್‌ 


ಬ್ರಿಟಿಷರ ಆಡಳಿತವನ್ನು ಕೊಡಗಿನಲ್ಲಿ ತೀವ್ರ 
ವಿರೋಧಿಸಿದ್ದರಿಂದಾಗಿ ಬ್ರಿಟಿಷರ ಅವಕೃಪೆಗೊಳಗಾದ 
ೈವಿ ರಾಜೇಂದ್ರನು ಮಾತ್ರ ಪ್ರಧಾನ 
ಕುಟುಂಬ ಹೈ ಸೆಯನ್ನು "ಪುನುರುತ್ಥಾನಗೊಳಿಸಲೆತ್ನಿಸಿ 
ದ್ದರಿದ ಬಹು ಸಂಖ್ಯಾತ ಪಿತೃಪ್ರಧಾನ ಕುಟುಂಬಸ ಸ್ಹದ 
ಸಾಮೂಹಿಕ ತೀವ್ರ ವಿರೋಧಕ್ಕಿಡಾಗಬೇಕಾಯಿತು. 
ಹೀಗೆ ದ್ವಂದ್ವ ನಿತಿ ಪ್ರಧಾನ “ಆಂಗ್ಲ ಇತಿಹಾಸ''ದಲ್ಲಿ 
ದುಷ್ಪನಾದ ಚಿಕ್ಕವೀರ ರಾಜೇಂದ್ರನು ಕೊಡಗಿನ “ಜನ 
ಪದದ ಇತಿಹಾಸ''ದಲ್ಲಿ ಮಾತ್ರ “ಸ್ರೀ ಕುಲೋ 


ದ್ದಾರಕ''ನೆಂದು ಚಿರಂಜೀವಿಯಾಗಿರುವನು. 
ಇತಿಹಾಸಕಾರರು - ಮೊದಲಾದವರು ಇಂಗ್ಲಿಷರು 
ಹೇಳಿದ್ದೇ ಅಧಿಕೃತವೆನ್ನುವುದಾದರೆ 1855ರಲ್ಲಿ ಲಂಡ 
ನ್‌ನಲ್ಲಿ ಪ್ರಕಟವಾಗಿರುವ ಚಿಕ್ಕವೀರ ರಾಜೇಂದ್ರನೊಡನೆ 
ಬದುಕಿದ ವಿಲಿಯಂ ಜಥರ್‌ಸವ್‌ಸ *ಕೂರ್ಗ ಅಂಡ್‌ 
ಇಟ್ಸ್‌ ರಾಜಾಸ್‌ ಎಂಬ ಕೃತಿಯನ್ನು ಮಾತ್ರ ಗಣ 
ನೆಗೆ ತೆಗೆದುಕೊಂಡಂತಿಲ್ಲ "ಈ ರಾಜನು ಪ್ರಜೆಗಳ 
ಕಷ್ಟಕಾರ್ಪಣ್ಯಗಳನ್ನು ಕರುಣೆಯಿಂದ ಕೇಳಿ, ತಿಳಿದುಕೊ 
ಳ್ಳುತ್ತಿದ್ದ ಅವುಗಳನ್ನು ನಿವಾರಿಸುವತ್ತ ಲಕ್ಷ್ಯ ಕೊಡು 
ತ್ತಿದ್ದ. ಇದರಿಂದಾಗಿ ಆತ ಪ್ರವಾಸ ಮಾಡಿದಾಗಲೆಲ್ಲ 
ಜನರು ಆತನ ಸುತ್ತ ಮುಕುರುತ್ತಿದ್ದರು. ಈ ಬಗ್ಗೆ 


ಎ. ಭೇ 

ಯನ್ನು ನೀಡುತ್ತಿದ್ದ. ನಾವು 
ಪ್ರವಾಸ ' 
: , ಹೆಣ್ಣು 
ಸೋ ಕುತೂಹಲದಿಂದ 
ಮುತ್ತಿ, ಗೌರವಾದರದೊಡನೆ ಆತ್ಮೀಯವಾಗಿ ಸ್ವಾಗತಿ 
ಸುತ್ತಿದರು. ಇದನ್ನು ಹೇಳಲು ನನಗೆ ಬಹಳ ಸಂತೃಪ್ತಿ 
ಯಾಗುತ್ತದೆ... ಎಂದು ವಿಲಿಯಂ ಜಫರ್‌ಸನ್‌ ಚಿಕ್ಕ 
ವೀರ "ರಾಜೇಂದ್ರನ ಬಗ್ಗೆ ಇನ್ನು: ಮೆಚ್ಚುಗೆಯನ್ನು 
ಚ್ಚು ಮನಸ್ಸಿನಿಂದ ವ್ಯಕ್ತಗೊಳಿಸುತ್ತಾನೆ — ಎಂಬು 
ದನ್ನು ನಾವು ಸೂಕ್ಷವಾಗಿ ಗಮನಿಸಬೇಕು. 

ಮೇಲಿನ ವಿವೇಚನೆಯಿಂದ ಚಿಕ್ಕವೀರ ರಾಜೆಂದ್ರನು 
ಕುಲೋದ್ಧಾರಕ'' ನೂ “ಪ್ರಜಾನುರಾಗಿ*ಯೂ 
ಆ ಗಿದ್ದನೆಂಬುದು ಸುವ ೈಕ್ತವಾಗುತ್ತದೆ: 


1-3. ಇವು ಶ್ರೀಮತಿ ಪಿ.ವಿ. ತುಳಸೀದೇವಿಯವರ ಆಃ 


೧೨೨ 


ಇತಿಹಾಸ ದರ್ಶನ 


